p< 8 
y | ಕರ್ನಾಟಕ ವಿಧಾನ: ಪೇಸಕ್ತು 
ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ: "417 
ಸದೆಸ್ಯರ ಹೆಸರು” : ಶ್ರೀ ಕಸಿ. ಕೊಂಡೆಯ್ಯ (ಸ್ಥಳೀಯ ಸಂಸ್ಥೆಗಳ ಕೇತು 
ಉತ್ತರಿಸೆಜೀಕಾದ ದಿನಾಂಕ 23-03-2021 . 
ಉತ್ತರಿಸುವವರು ಪೌರಾಡಳಿತ ಮತ್ತು ಸ ಸಕ್ಕರೆ ಸೆಚೆವರು ' 
ಕ] ಪ್‌ ಉತ್ತರ 
ಅ) | ಪೌರಾಡಳಿತ. ಇಲಾಖೆ ಯಲ್ಲಿ' ಖಾಲಿ ಪೌರಾಡಳಿತ ಇಲಾಖೆಯಲ್ಲಿ ಪ್ರಸ್ತುತ 9972 ಹುದ್ದೆಗಳು ಖಾಲಿ ಇರುತ್ತದೆ. 
ಇರುವ ಹುದ್ದೆಗಳ "ಸಂಖ್ಯೆ ಎಷ್ಟು; ಮೇಲ್ದರ್ಚೆಗೇರಿಸಿದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸೃಜನೆಯಾದ 
ಕಳೆದ ಎಷ್ಟು ವರ್ಷ ಗಳಿಂದ' ಈ ಹುದ್ದೆಗಳಿಂದ" ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ "ನಿರ್ವಹಿಸುತ್ತಿರುವ 
ಹುದ್ದೆಗಳು ಖಾಲಿ ಇವೆ: ಅಧಿಕಾರಿ/ನೌಕ ರರ ವರ್ಗಾವಣೆ, ಮುಂಬಡ್ತಿ ನಿವೃತ್ತಿ ಹಾಗೂ ಇತರೆ ' 
ಕಾರಣಗಳಿಂದ ಕ ಕಾಲಕಾಲಕ್ಕೆ ಹುದ್ದೆಗಳು ಖಾಲಿಯಾಗಿರುತ್ತದೆ. 
ಆ) ಪಾಲಿ ಹುದ್ದೆಗಳನ್ನು ಭರ್ತಿ ರಾಜ್ಯದ `ನೆಗರೆ`ಸ್ಥಳೀಯ ಸಂಸ್ಥೆಗಳಲ್ಲಿ ನೇರ ನೇಮಕಾತಿ ಅಡಿಯಲ್ಲಿ 
ಮಾಡಲು" ಕೈಗೊಂಡಿರುವ ಕ್ರಮ | ಖಾಲಿ ಇರುವ ಗ್ರೂಪ್‌ ಬಿ ವೃಂದದ 4 ಹುದ್ದೆಗಳು ಮತ್ತು ಗ್ರೂಪ್‌ ಸಿ 
ಗಳೇನು ವೃಂದದ 526 ಹುದ್ದೆಗಳನ್ನು’ ಒಳಗೊಂಡಂತೆ ಒಟ್ಟು 530 ಹುದ್ದೆಗಳನ್ನು ಭರ್ತಿ 


ಮಾಡಲು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನೇಮಕಾತಿ 
ಪುಕ್ರಿಯೆಯಲ್ಲಿರುತ್ತದೆ. ಸದರಿ ಹುದ್ದೆಗಳ ಪೈಕಿ ಕರ್ನಾಟಕ ಲೋಕಸೇವಾ 
ಆಯೋಗದಿಂದ ಒಟ್ಟು 109 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸೆಲಾಗಿರುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: 126 ಟಿಎಂಎಸ್‌ 2016 ದಿನಾಂಕ: 

04.12.2017ರಲ್ಲಿ ಪೌರಕಾರ್ಮಿಕರನ್ನು ಒಂದು ಬಾರಿಗೆ ವಿಶೇಷ ನೇಮಕಾತಿ 
ಮಾಡಿಕೊಳ್ಳಲು” ಅವಕಾಶ ಕಲ್ಫಿಸ ಲಾಗಿರುತ್ತದೆ. ಅದರಂತೆ 2137 
ಪೌರಕಾರ್ಮಿಕರನ್ನು ವಿಶೇಷ ನೇಮಕಾತಿ ಮೂಲಕ ಜಿಲ್ಲಾಧಿಕಾರಿಗಳ ಹಂತದಲ್ಲಿ 
ಭರ್ತಿ ಮಾಡಲಾಗಿರುತ್ತದೆ. 

ಮುಂಬಡ್ತಿ ಕೋಟಾದಡಿ ಗ್ರೂಪ್‌-ಎ ವೃಂದದ ಹುದ್ದೆಗಳಲ್ಲಿ 
ಖಾಲಿಯಾಗುವ ಹುದ್ದೆಗಳನ್ನು ಸರ್ಕಾರದ ಹಂತದಲ್ಲಿ ಹಾಗೂ ಗ್ರೂಪ್‌- 
ಮತ್ತು “ಖಿ” ವೃಂದದ ಹುದ್ದೆಗಳಲ್ಲಿ ಖಾಲಿಯಾಗುವ ಹುದ್ದೆಗಳನ್ನು ಪೌರಾಡಳಿತ 
ನಿರ್ದೇಶನಾಲಯದ , ಹಂತದಲ್ಲಿ" ಕಾಲಕಾಲಕ್ಕೆ ಭರ್ತಿ ಮಾಡಲು 
ಕ್ರಮವಹಿಸಲಾಗುತ್ತಿದೆ. 

ಜಿಲ್ಲಾ ಮಟ್ಟದಲ್ಲಿ ಮುಂಬಡ್ತಿ ಖೋಟಾದಡಿಯಲ್ಲಿ ಬರ್ತಿ ಮಾಡಲಾಗುವ 


ವಿವಿಧ ಟ್‌ ವೃಂದದ ಖಾಲಿ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ 
ಮಾಡುವಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿರುತ್ತದೆ. 


ಸಂಖ್ಯೆ ನಅಇ 41 ಜಿಇಎಲ್‌ 2021 


oh 


- (ಏನ್‌. a ಎಂ.ಟಿ.ಬಿ) 
ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 


